ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್ತ ಸದಸ್ಯರ ಹೆಸರು: ಶ್ರೀ ಎಸ್‌.ಎಲ್‌.ಭೋಜೇಗೌಡ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: (1693 
ಉತ್ತರಿಸಬೇಕಾದ ದಿನಾಂಕ: 23-03-2020 
ಉತ್ತರಿಸುವ ಸಚಿವರು: ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರಮ 
_ ಪ್ರಶ್ನೆ ಉತ್ತರ 
[9 

ಅ) ರಾಜ್ಯದಲ್ಲಿರುವ ಸರ್ಕಾರಿ ವೈದ್ಯಕೀಯ ರಾಜ್ಯ ದಲ್ಲಿನ ಸರ್ಕಾರಿ ವೈದ್ಯ ಕೀಯ ಕಾಲೇಜುಗಳ ಪಟ್ಟಿಯನ್ನು 
ಕಾಲೇಜುಗಳು ಯಾವುವು; (ವಿವರ Re 1ರಲ್ಲಿ ಒದಗಿಸಲಾಗಿದೆ. 
ನೀಡುವುದು) 

ಆ) | ವೈದ್ಯಕೀಯ ಬೋಧಕರುಗಳಿಗೆ | ಸರ್ಕಾರಿ ವೈದ್ಯ ಕೀಯ ಕಾಲೇಜಿನ ಬೋಧಕರುಗಳಿಗೆ ಎ. ಪ ಸಿ.ಟಿ.ಇ 
ನೀಡುತ್ತಿರುವ ವೇತನ ಎಷ್ಟು; (ಕಾಲೇಜು | ವತನ ಶ್ರೇಣಿಯಂತೆ ವೇತನವನ್ನು ಪಾವತಿಸಲಾಗುತ್ತಿದ. ವಿವರ 
ಹಾಗೂ ವೃಂದವಾರು ವಿವರ |- 

ಕೆ ಡ 
ಒದಗಿಸುವುದು) ಳಕಂ ೦ತಿದೆ. 
“|! | ಪ್ರಾಧ್ಯಾಪಕರು 37400-67000+ಎಜಿಪಿ 10000 
2 | ಸಹ ಪ್ರಾಧ್ಯಾಪಕರು 37400-670004+ಎಜಿಪಿ 9000 
ಸಹಾಯಕ 
3 15600-39100+ಎಜಿಪಿ 8000 
ಪ್ರಾಧ್ಯಾಪಕರು 
ಹಿರಿಯ ನಿವಾಸಿ 
4 15600-39100+ಎಜಿಪಿ 6000 
ವೈದ್ಯರು 
ಟ್ಯೂಟರ/ಕಿರಿಯ: ನಿವಾಸಿ 
5 ಪಂಚಿತ ವೇತನರೂ. 40,000/- 
ವೈದ್ಯರು 
ಇ) | ವಿಷಯವಾರು ಮಂಜೂರಾದ ಬೋಧಕ | ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಮಂಜೂರಾದ, 


ಸಿಬ್ಬಂದಿಗಳ ವಿವರ ಹಾಗೂ ಖಾಲಿ ಇರುವ 
ಬೋಧಕ ಸಿಬ್ಬಂದಿಗಳ ಹುದ್ದೆವಾರು ವಿವರ 
ನೀಡುವುದು; 


ಕಾರ್ಯನಿರತ ಮತ್ತು ಖಾಲಿ ಇರುವ ಬೋಧಕ ಹುದ್ದೆಗಳ ವಿವರವನ್ನು 
ಅನುಬಂಧ-2ರಲ್ಲಿ ನೀಡಲಾಗಿದೆ ಹಾಗೂ ಕಾಲೇಜುವಾರು ಮತ್ತು 
ವಿಷಯವಾರು ವಿವರಗಳನ್ನು ಅನುಬಂಧ: ರಲ್ಲಿ ಒದಗಿಸಲಾಗಿದೆ. ' 


ಈ) 


ಖಾಲಿ ಇರುವ ಹುದ್ದೆಗಳನ್ನು ತುಂಬಲು 
ಸರ್ಕಾರದಿಂದ ತೆಗೆದುಕೊಂಡ ಕ್ರಮವೇನು; 


ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಪದೋನ್ನತಿಯ ಹುದ್ದೆಗಳನ್ನು 
ಅರ್ಹರಿರುವ ಸಿಬ್ಬಂದಿಗಳಿಗೆ ಪದೋನ್ನತಿ ನೀಡುವ ಮೂಲಕ ಹಾಗೂ 
ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಎಂ.ಸಿ.ಐ ನಿಯಮಾವಳಿ, 
ಸಂಸ್ಥೆಯ ಬೈಲಾ ಹಾಗೂ: ವೃಂದ ಮತ್ತು ನೇಮಕಾತಿ 
ನಿಯಮಾವಳಿಗಳನ್ವಯ ನೇರ ನೇಮಕಾತಿಯ ಮೂಲಕ ಭರ್ತಿ 
ಮಾಡಲು ಕ್ರಮ ವಹಿಸಲಾಗುತ್ತಿದೆ. 


ಮುಂದುವರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಯ' ವ್ಯಾಪ್ತಿಯಲ್ಲಿ 
ಬರುವ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳಲ್ಲಿನ 
ಸಹಾಯಕ ಪ್ರಾದ್ಯಾಪಕ ವೃಂದದ ಹುದ್ದೆಗಳ ಆಯ್ಕೆ ಪ್ರಕ್ರಿಯನ್ನು 
ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವು 
ನಡೆಸತಕ್ಕದ್ದೆಂದು ಹಾಗೂ ಸದರಿ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ 
ಮುಖೇನ ಆಯ್ಕೆ ಮಾಡತಕ್ಕದೆಂದು ಸರ್ಕಾರದ ಆದೇಶ 
ಸಂಖ್ಯೆ:ಆಕುಕ 219 ಎಂಎಸ್‌ಎಫ್‌ 2017, ದಿನಾಂಕ:೦5.02.2020ರಲ್ಲಿ 
ಆದೇಶಿಸಿದೆ. ; 

ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಇವರು 
ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಸರ್ಕಾರಿ 
ಸ್ಫಾಯತ್ತ ವೈದ್ಯಕೀಯ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಸಂಸ್ಥೆವಾರು ಖಾಲಿ 
ಹುದ್ದೆಗಳ ಪಟ್ಟಿ, ರೋಸ್ಟರ್‌ ಬಿಂದು, ಮೀಸಲಾತಿ ಹಾಗೂ ಇನ್ನಿತರೆ 
ಅಗತ್ಯ ಮಾಹಿತಿಗಳನ್ನು ಎಲ್ಲಾ ಸ್ವಾಯತ್ತ ಸಂಸ್ಥೆಗಳಿಂದ ಪಡೆದು, 
ಕ್ರೋಢೀಕರಿಸಿ ಪ್ರಸ್ತಾವನೆಗಳನ್ನು ಸರ್ಕಾರದ 
ಅನುಮೋದನೆಯೊಂದಿಗೆ ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯಕ್ಕೆ ನೇರ ನೇಮಕಾತಿಗೆ ಅಗತ್ಯ ಪ್ರಕ್ರಿಯೆ ನಡೆಸಲು 
ಸಲ್ಲಿಸತಕ್ಕದೆಂದು ಸೂಚಿಸಲಾಗಿದೆ. 


ಉ) 


ಹೊಸದಾಗಿ ವೈದ್ಯಕೀಯ ಕಾಲೇಜುಗಳನ್ನು 
ಆರಂಭಿಸಲು ರೂಪಿಸಿರುವ 
ಮಾನದಂಡಗಳೇನು? 


ಹೊಸದಾಗಿ ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸಲು ಎಂ.ಸಿ.ಐ 

ರೂಪಿಸಿರುವ ಮಾನದಂಡಗಳು ಈ ಕೆಳಕಂಡಂತಿವೆ. 

1. ಮಹಾನಗರಗಳಲ್ಲಿ 10 ಎಕರೆ ಜಾಗ. ಇತರೆ ನಗರಗಳಲ್ಲಿ 20 
ಎಕರೆ ಜಾಗ 

2. 300 ಹಾಸಿಗೆ ಸಾಮಾರ್ಥ್ಯದ ಬೋಧಕ ಆಸ್ಪತ್ರೆ 

3. ಕಾಲೇಜು ಕಟ್ಟಡ, ಲೆಕ್ಟರ್‌ ಹಾಲ್‌, ಗ್ರಂಥಾಲಯ 

4. ಅನಾಟಮಿ, ಬಯೋಕೆಮಿಸ್ಸಿ. ಫಿಜಿಯೋಲಜಿ, “ಮತ್ತು ಕಮ್ಯೂನಿಟಿ 
ಮೆಡಿಸಿನ್‌ ವಿಭಾಗ 


| 5. ಬೋಧಕ/ಬೋಧಕೇತರ ಸಿಬ್ಬಂದಿಗಳ ವಸತಿ ಗೃಹ 


6. ವಿದ್ಯಾರ್ಥಿ/ ವಿದ್ಯಾರ್ಥಿನಿಯರ ವಸತಿ ಗೃಹ 


ಎಂಇಡಿ 60 ಆರ್‌ ಐ 2020 


ಡಾ.ಕೆ.ಸುಧಾಕರ್‌) 


ವೈದ್ಯಕೀಯ ಶಿಕ್ಷಣ ಸಚಿವರು 


ಅನುಬಂಧ-1 
ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ವಿವರಗಳು 


ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, 
ಬೆಂಗಳೂರು. 


ಬೌರಿಂಗ್‌ & ಲೇಡಿ ಕರ್ಜನ್‌ ಆಸ್ಪತ್ರೆ 'ಮತ್ತು ವಾ , 
ಬೆಂಗಳೂರು. 


ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, 
ಮೈಸೂರು. 


ಕರ್ನಾಟಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಹುಬ್ಬಳ್ಳಿ. 


ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬಳ್ಳಾರಿ. 


ಬೆಳಗಾಂ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬೆಳಗಾಂ. 


ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಂಡ್ಯ 


ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಹಾಸನ. 


ಬೀದರ್‌ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬೀದರ್‌ 


ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ರಾಯಜೊರು. 


ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಶಿವಮೊಗ್ಗ. 


ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, 
ಚಾಮರಾಜನಗರ - | 


ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿ 


ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾರವಾರ 


ಗದಗ ವೈದ್ಯಕೀಯ ವಿಜ್ಞಾನಸಂಸ್ಥೆ, ಗದಗ 


16 


ಕೊಪ್ಪಳ ವೈದ್ಯಕೀಯ ವಿಜ್ನಾನ ಸಂಸ್ಥೆ ಕೊಷ್ಟಳ 


17 


ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಗುಲ್ಬರ್ಗಾ 


ಅನುಬಂಧ-2 
ವಿವಿಧ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಮಂಜೂರಾದ, ಕಾರ್ಯನಿರತ ಮತ್ತು ಖಾಲಿ ಇರುವ 


ಬೋಧಕ ಹುದ್ದೆಗಳ ವಿವರ: 
ಕ್ರ. | ಸಂಸ್ಥೆಯ ಹೆಸರು ಹುದ್ದೆಯ ಹೆಸರು ಮಂಜೂರಾ | ಕಾರ್ಯನಿರತ ಖಾಲಿ 
ಸಂ. ದೆ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಹುದ್ದೆಗಳ 
ಖಾಯಂ | ಗುತ್ತಿಗೆ | ಸಂಖ್ಯೆ 
1 ಬೆಂಗಳೂರು ಪ್ರಾಧ್ಯಾಪಕರು/ಸಹ 172 156 02 14 
ವೈದ್ಯಕೀಯ ಪ್ರಾಧ್ಯಾಪಕರು 
ಕಾಲೇಜು & ಸಹಾಯಕ ಪ್ರಾಧ್ಯಾಪಕರು |25: 180 18 53 
ಸಂಶೋಧನಾ ಸಂಸ್ಥೆ | ಸ್ರೀನ್ಸಿಯರ್‌ ರೆಸಿಡೆಂಡ್‌ 205 32 109 64 
2 ಮೈಸೂರು ಪ್ರಾಧ್ಯಾಪಕರು 38 36 --- 02 
ವೈದ್ಯಕೀಯ ಸಹ ಪ್ರಾಧ್ಯಾಪಕರು 80 66 --- 14 
ಕಾಲೇಜು & ಸಹಾಯಕ ಪ್ರಾಧ್ಯಾಪಕರು 118 87 -- 31 
ಸಂಶೋಧನಾ ಸಂಸ್ಥೆ ಉಪನ್ಯಾಸಕರು/ಟ್ಯೂಟರ್‌ [122 48. --— 74 
18&ಿರಿಯ ರೆಸಿಡೆಂಟ್‌/ಹಿರಿಯ 
ರೆಸಿಡೆಂಟ್‌/ಣ580 
3 ಕರ್ನಾಟಕ . ಪ್ರಾಧ್ಯಾಪಕರು 88 78 10 
ವೈದ್ಯಕೀಯ ಸಹ ಪ್ರಾಧ್ಯಾಪಕರು 92 72 20 
| ವಿಜ್ಞಾನಗಳ ಸಂಸ್ಥೆ, | ಸಹಾಯಕ ಪ್ರಾಧ್ಯಾಪಕರು 124 7 pe 
ಹುಬ್ಬಳ್ಳಿ ಟ್ಯೂಟರ್‌/ಪೀನಿಯರ್‌ 23 » [ 
ರೆಸಿಡೆಂಟ್‌ 
4 ವಿಜಯನಗರ ಪ್ರಾಧ್ಯಾಪಕರು 80 62 03 15 
ವೈದ್ಯಕೀಯ ಸಹ ಪ್ರಾಧ್ಯಾಪಕರು 100 62 ~~ 38 
ವಿಜ್ಞಾನಗಳ ಸಂಸ್ಥೆ ಸಹಾಯಕ ಪ್ರಾಧ್ಯಾಪಕರು us 48 10 57 
ಬಳ್ಳಾರಿ ಸೀನಿಯರ್‌ ರೆಸಿಡೆಂಟ್‌ 57 08 20 29 
ಟ್ಯೂಟರ್‌ 30 04 15 1 
5 ಬೆಳಗಾಂ ವೈದ್ಯಕೀಯ | ಪ್ರಾಧ್ಯಾಪಕರು | 21 19 -- ೦2 
ವಿಜ್ಞಾನಗಳ ಸಂಸ್ಥೆ ಸಹ-ಪ್ರಾಧ್ಯಾಪಕರು 31 30 -- 01 
ಬೆಳಗಾವಿ ಸಹಾಯಕ ಪ್ರಾಧ್ಯಾಪಕರು 54 43 -- 1 
ಸೀನಿಯರ್‌ ರೆಸಿಡೆಂಟ್‌ 26 21 -- 05 
ಟ್ಯಾಟರ್‌/ಜೂನಿಯರ್‌ 92 81 -—— 1 


ರೆಸಿಡೆಂಟ್‌ 


6 ಮಂಡ್ಯ ವೈದ್ಯಕೀಯ |'ಪ್ರಾಧ್ಯಾಪಕರು 2 19 -- 2 
ವಿಜ್ಞಾನಗಳ ಸಂಸ್ಥೆ ಸಹ-ಪ್ರಾಧ್ಯಾಪಕರು 37 34 -- 03 
ಮಂಡ್ಯ ಸಹಾಯಕ ಪ್ರಾಧ್ಯಾಪಕರು 59 52 -- 07 
ಟ್ಯೂಟರ್‌ 35 33 5 02 
ಸೀನಿಯರ್‌ ರೆಸಿಡೆಂಟ್‌ 40 31 -— 09 
ಜೂನಿಯರ್‌ ರೆಸಿಡೆಂಟ್‌ | 58 - 54 -- 04 
7 ಹಾಸನ ವೈದ್ಯಕೀಯ | ಪ್ರಾಧ್ಯಾಪಕರು 2 19 -- 02 
ವಿಜ್ಞಾನಗಳ ಸಂಸ್ಥೆ ಸಹ-ಪ್ರಾಧ್ಯಾಪಕರು 36 28 --— 08 
ಹಾಸನ ಸಹಾಯಕ ಪ್ರಾಧ್ಯಾಪಕರು 62 55 -- o7 
ಸೀನಿಯರ್‌ ರೆಸಿಡೆಂಟ್‌ 30 26 -- 04 
ಜೂನಿಯರ್‌ ರೆಸಿಡೆಂಟ್‌ 92 73 -- 19 
CMO 02 01 - 01 
ಮಹಿಳಾ ವೈದ್ಯಾಧಿಕಾರಿ 03 or -- 02 
8 ಬೀದರ್‌ ವೈದ್ಯಕೀಯ | ಪ್ರಾಧ್ಯಾಪಕರು 21 15 ~~ 06 
ವಿಜ್ಞಾನಗಳ ಸಂಸ್ಥೆ ಸಹ-ಪ್ರಾಧ್ಯಾಪಕರು. 3 26 05 
ಬೀದರ್‌ ಸಹಾಯಕ ಪ್ರಾಧ್ಯಾಪಕರು 46 36 03 07 
ಉಪನ್ಯಾಸಕರು/ಸೀನಿಯರ್‌ |44 29 [7 13 
ರೆಸಿಡೆಂಟ್‌ 
9 ರಾಯಚೂರು ಪ್ರಾಧ್ಯಾಪಕರು 21 17 -—- 04 
ವೈದ್ಯಕೀಯ ಸಹೆ-ಪ್ರಾಧ್ಯಾಪಕರು 34 31 -—— 03 
ವಿಜ್ಞಾನಗಳ ಸಂಸ್ಥೆ ಸಹಾಯಕ ಪ್ರಾಧ್ಯಾಪಕರು 48 47 --— 01 
ಹಿರಿಯ ಸ್ಥಾನಿಕರು 46 31 --- 15 
ಕಿರಿಯ ಸ್ಥಾನಿಕರು - . 58 38 -- 20 
ಬೋಧಕರು 34 31 ~——— 03 
10 | ಶಿವಮೊಗ್ಗ ಪ್ರಾಧ್ಯಾಪಕರು 21 19 -—— 02 
ವೈದ್ಯಕೀಯ ಸಹ-ಪ್ರಾಧ್ಯಾಪಕರು 49 42 -——— 07 
ವಿಜ್ಞಾನಗಳ ಸಂಸ್ಥೆ ಸಹಾಯಕ ಪ್ರಾಧ್ಯಾಪಕರು 82 62 --- 20 
ಉಪನ್ಯಾಸಕರು/ಸೀನಿಯರ್‌ | 61 22 -— 39 
ರೆಸಿಡೆಂಟ್‌ 
ಜೂನಿಯರ್‌ ರೆಸಿಡೆಂಟ್‌ 15 45 --- 70 


11 ಚಾಮರಾಜನಗರ ಪ್ರಾಧ್ಯಾಪಕರು 19 13 03 03 
ವೈದ್ಯಕೀಯ ಸಹ-ಪ್ರಾಧ್ಯಾಪಕರು 37 23 05 09 
ವಿಜ್ಞಾನಗಳ ಸಂಸ್ಥೆ ಸಹಾಯಕ ಪ್ರಾಧ್ಯಾಪಕರು 54 35 04 15 

ಸೀನಿಯರ್‌ ರೆಸಿಡೆಂಟ್‌ 32 02 07 23 
ಜೂನಿಯರ್‌ ರೆಪಿಡೆಂಟ್‌ 50 -- 50 00 
ಟ್ಯೂಟರ್‌ 30 -— 30 00 
CMO 04 -- -- 04 
.LMO _ 02 -- -- 02 

12 | ಕೊಡಗು ವೈದ್ಯಕೀಯ | ಪ್ರಾಧ್ಯಾಪಕರು i 14 ~~ 02 

ವಿಜ್ಞಾನಗಳ ಸಂಸ್ಥೆ' ಸಹ-ಪ್ರಾಧ್ಯಾಪಕರು 29 22 -- 07 
ಸಹಾಯಕ ಪ್ರಾಧ್ಯಾಪಕರು 46 33 -- 14 
ಸೀನಿಯರ್‌ ರೆಸಿಡೆಂಟ್‌ 26 07 -— My 
ಜೂನಿಯರ್‌ ರೆಸಿಡೆಂಟ್‌ 40 19 ~~ 2 
ಟ್ಯೂಟರ್‌ 28 15 -- 13 

13 ಕಾರವಾರ ಬೋಧಕ ಹುದ್ದೆಗಳು 222 71 31 120 
ವೈದ್ಯಕೀಯ (ಗ್ರೂಪ್‌ “ಎ') 
ವಿಜ್ಞಾನಗಳ ಸಂಸ್ಥೆ 

14 |ಗದಗವೈದ್ಯಕೀಯ | ಪ್ರಾಧ್ಯಾಪಕರು 19 15 02 02 
ವಿಜ್ಞಾನಗಳ ಸಂಸ್ಥೆ ಸಹ-ಪ್ರಾಧ್ಯಾಪಕರು 7 24 01 12 

ಸಹಾಯಕ ಪ್ರಾಧ್ಯಾಪಕರು 53 32 08 13 
ಟ್ಯೂಟರ್‌ 32. 00 29 02 
ಸೀನಿಯರ್‌ ರೆಸಿಡೆಂಟ್‌ 32 o7 10 15 
| ಜೂನಿಯರ್‌ ರೆಸಿಡೆಂಟ್‌ 58 00 41 17 

15 | ಕೊಪ್ಪೆಳ ವೈದ್ಯಕೀಯ | ಪ್ರಾಧ್ಯಾಪಕರು 19 n 02 06 
ವಿಜ್ಞಾನಗಳ ಸಂಸ್ಥೆ ಸಹ-ಪ್ರಾಧ್ಯಾಪಕರು 35 26 ~~ 09 
ಕೊಪ್ಪಳ ಸಹಾಯಕ ಪ್ರಾಧ್ಯಾಪಕರು 51 27 1 13 

ಟ್ಯೂಟರ್‌ | 31 00. 13 18 
ಸೀನಿಯರ್‌ ರೆಸಿಡೆಂಟ್‌ 35 04 ೦ 22 
ಜೂನಿಯರ್‌ ರೆಸಿಡೆಂಟ್‌ 00 08 46 


ಪ್ರಾಧ್ಯಾಪಕರು 


16 ಗುಲ್ಬರ್ಗಾ 19 7 -- 02 
ವೈದ್ಯಕೀಯ ಸಹ-ಪ್ರಾಧ್ಯಾಪಕರು 35 34 -— "01 
ವಿಜ್ಞಾನಗಳ ಸಂಸ್ಥೆ ಸಹಾಯಕ ಪ್ರಾಧ್ಯಾಪಕರು 5 47 - 06 
ಕಲಬುರಗಿ .| ಉಪನ್ಯಾಸಕರು/ಸೀನಿಯರ್‌ |32 21 -—- 1 

ರೆಸಿಡೆಂಟ್‌ 

ಜೂನಿಯರ್‌ ರೆಸಿಡೆಂಟ್‌ 53 53 -—- 00 
ಟ್ಯೂಟರ್‌ 32 32 -—- 00 
ಎಲ್‌.ಎಂ.ಓ 02 01 -—- 01 

17 | ಬೌರಿಂಗ್‌ ೩ಲೇಡಿ | ಪ್ರಾಧ್ಯಾಪಕರು 06 06 -- [0 
ಕರ್ಜನ್‌ ವೈದ್ಯಕೀಯ 
ಮಹಾವಿದ್ಯಾಲಯ 
ಮತ್ತು ಸಂಶೋಧನಾ 
ಸಂಸ್ಥೆ ಬೆಂಗಳೂರು 

ಸಹ-ಪ್ರಾಧ್ಯಾಪಕರು 17 10 -- 07 
ಸಹಾಯಕೆ ಪ್ರಾಧ್ಯಾಪಕರು 28 17 -- ™ 
ಟ್ಯೂಟರ್‌ 5 14 -- 01 
ಸೀನಿಯರ್‌ ರೆಸಿಡೆಂಟ್‌ 19 16 -- 03 
ಜೂನಿಯರ್‌ ರೆಸಿಡೆಂಟ್‌ 27 13 -- 14 


-B ಸಬಂಧ -೫ 


MYSORE MEDICAL COLLEGE & RESEARCH INSTITUTE, MYSORE. 


Statement showing the Staff position of teaching vaff (gacetted) of Mysore Medical College & Research ustinete, Mysore as on 
29.02.2020. 


—— 
| 
{ 


Associate 


Lecturer 
Jr. Revedicnt 


Tutor 


NYA Drafe 4s Ao 
No Speciality Professor Professor Asst. Professes Senior Residents | 
” RSO 
- J 
3 iN p 5 H 
——— —— - K + + + 
1 Director & Dean / Professor 1 y 1 0 
2 [Chief Administrative Officer IR 1 | 90 y 1 
3 [Financial Advicer _} 1 1 0 
4 Principal 1 1 | [ Il 
Department 
_ Pp “ - J po 
1 [Anatomy I 1 1 3 0. KY 0 4 4 
-— — + — 
2 |Physiology 1 ] 1 3 0 4 0 4 1 3 
3 Biochemistry | 1 1 2 0 | 3 0 3 2 1 
—f R 1— EN 
4 Pharmacology 3 3 | 1 0 3 2 1 3 [ 3 
_ | md _ } 
5 Pathology | 1 2 2 K | 6 0. 6 6} 0 6 0 | 6 
6 Microbiology 1 1 sl 3 1 4 4 |90 3 0 3 
ಸ T 2 T 
7 JP&S. Medicine | 2 2 gl 2 [) 9 K 2 3 0 |3 
& “orensic Medicine | | | 2 2 2 1 0 3 2 1 3 0 3 
9 Gen. Medicine 1 1 lk 8 2 1 4 
10 |Puediatrics 3 2 Nl 3 1 5 0 6 3 
< I¢ FR 2 1 
11 Skin & STD NNN 3 0 2 1 5 
12 Pulmonary Medicine It 1 1 ಹ 1] 0 21 1 1 
13 |Pspchiatry | 1 1 ೫ 1 0 2 1 1 1 
2 | Bl + 
14 Neurology J [ 1 0 |0|} 1 0 1 |} 0 


Jr. Resedient 4 
Senior Residents 4 


il Lecturer Tutor 


Associate 


Asst. Professor 


Professor 


Professor 


Speciality 


aediatric surgery 


niolmlse[/aj|s ~ alm 
a A [Ny ~/)n]n 


Surgical oncology 


lw njeja/ ej ~ln 


ery 


K-4 
gynaecology 


diagnosis 


naesthesiology 


stetrics & 


adio 


/ 


Cardio thoracic sur 


Ob 


Reser h Tas 


“Ste - 


ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ'ಮಡಿಕೇರಿ 
ಮಂಜೂರಾದ ಹಾಗೂ ಖಾಲಿ ಇರುವ ವಿಷಯವಾರು ಬೋಧಕ ಹುಬ್ದೆಗಳ ವಿವರ 


Professor Associate Professor Assistant Professor Senior Resident Junior Resident 
Sanctid Workin] VacanilSanctid Workin] Vacant Sanctid Working Vacant Sanctid Working] Vacant Sanctid Working Vacanti Sa d 
1 1 0 1 1 0 2 2 0 NS 
1 1 0 1 1 0 2 3 -1 
) 1 1 0 1 1 0 2 2 0 
N _ ಚೆ Pharmacology 1 ‘1 0 1 1. 0 2 2 0 

S| Pathology 1 1 0 3 3. 0 ತಿ 2 1 

G|Microbielogy 1 1 [i 1 1 0 2 2 0 

7| Forensic Medicine 1 1 0 1 1 0 1 1 0 Nl 

8} Community Medicine 1 1 0 2 2 0 [6 4 2 [_ 

9 General Medicine 1 1 0 3 0 3 4 [Q 4 4 I 3 8 7 1 
10[Pacdiatrics 1 1 01 T 1 0 2 p [) 2 0 [2 420 4 NN 
11|TB & Respiratory Diseasase — $ I 0 71-0 1 1 i 1 0 
'12| Dermatology K 0 1 0 1 1 1 0 1 0 1 1 2 -1 
13[ Psychiatry [NNN 1 [) 1 1 0 1 | 1 0 1 [) 1 
14(General Surgery 1 1 [ 3 3 0 4. 2 2 4 0} 4 8 6 2 
15|Orthopaedics 1 1 0 1 1 0 2 2 [] 2 1 1 4 | 0 4 
16[Oto-Rhino-Laryngology 0 1 1 0 1 1 [ 1 2 -1 1 1 0 
17| Ophthalmology 0 1 1 [l 1 1 0 1 1 0 1 kl 1 

“ 18[Obstctrics & Gynaecology 1 l 0 2 1 1 3 1 2 3 6 3 6 0 6 
\ 1 1 [) 2 1 1 44 0 3 1 2 4 1 3 
1 0 I 1 0 [1 1 0 1.| 3 0 3 | 0 - 
1 0 1 1 1 0 1 0 1 1 1 0 
TOTAL] 16 14 2 29 22 7 46 33 14 26 7 20 40 19 22 
6 5 } 
191 
65 


ಳು 
ಜಗು ವೈದ್ಯಕೀಯ ವಿಚ್ಞಾಸೆಗಳ ಸಂಸ್ಥೆ 
ಹುಡಿಕೇರಿ 


: BELAGAVI INSTITUTE OF MEDICAL SCIENCES, BELAGAVI 


Teaching staff position 


ಬ 


avi instiyte of 
ciences, Belaga 


DIRECTOR 


Be! 


|p 
ಥಲ 
<8 
K-34 
Sie 
© 
S18 
EE 


Physiology 
Biochemistry 
- [Pathology 


Orthopaedics 
| 19 JAndesthesi 
| 20 [Radi 

| 21 | 

| 


ಖುಲಡ್ಕ್‌ ಮ್ಯುದ್ಧುಕೀಯಿ ಐಹಜಾನುಗಳ ಸಲಹ Phone & Fax : USL52-25 YU 
kl k) Director :08232-222086 


ಮಂಡ್ಯ - ೮71 401 FA oss 
MANDYA INSTITUTE OF MEDICAL SCIENCES ai 
- MANDYA -571 401 mimsmandya@email.com 


(Autonomous Medical Institution, Government of Karnataka) 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎಸ್‌.ಎಲ್‌. ಛೋಜೇಗೌಡ ಇವರೆ ಚುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. | 
1430(1693)ಕ್ಲೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಸಂಬಂಧಿಸಿದಂತೆ | 
ಅನುಬಂದ -೦೭: | 


ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲ ಗ್ರೂಪ್‌-ಎ ವೃಂದದ 
ಮಂಜೂರಾದ, ಕಾರ್ಯನಿರತ_ ಹಾಗೂ ಖಾಅಯುಡುವ ಹುದ್ದೆಗಳ ವಿವರ ಈ ಕೆಳಕಂಡಂತಿರುತ್ತದೆ: 


ಕಸಾ ಫಫಾಗ ಇವನಾ ಮಂಷಾರಾಡ `ಧತಯಾಡ ಸಾ 
- ' ಹುದ್ದೆಗಳ ಸಂಖ್ಯೆ ಹುದ್ದೆಗಳ | 
. , ಸಂಖ್ಯೆ '} ಪಂಖ್ಯೆ | 
ಪ್ರಾಧ್ಯಾಪಕರು [ol 01 — 
ಸಹ ಪ್ರಾಧ್ಯಾಪಕರು 01. 01 -— 

! ಅಂಗರಚನಾಶಾಸ್ತ್ರ ವಿಭಾಗ [ಸಹಾಯಕ ಪ್ರಾಧ್ಯಾಷಾರು CR TT - 
ಟ್ಯೂಟರ್‌ 04 ೦% - 
ಪ್ರಾಧ್ಯಾಪಕರು 01. 61 ps 

ಜೀವರಸಾಯನಖಾಸ್ತ ಸಹ ಪ್ರಾಧ್ಯಾಪಕರು ೦1, 01 -— 

2 ವಿಭಾಗ ಸೆಹಾಯೆಕ ಪ್ರಾಧ್ಯಾಪಕರು ೦2" We — 

ಟ್ಯೂಟರ್‌ [ey [ey - 

ಪ್ರಾ್ಯಾಪಕರು 01. 01 - 

ಸಹ ಪ್ರಾಧ್ಯಾಪಕರು” 01 01 ps 

3 | ಕರೀರತ್ರಿಯಾಶಾಸ್ತ್ರ ವಿಭಾಗ ಧಾರ ಪ್ರಾಧ್ಯಾಪಕ ಕಕ [7 - 

ಟ್ಯೂಟರ್‌ ೦4. ೦4 - 

ಪ್ರಾಧ್ಯಾಪಕರು - “O% 01 — 

KK NN ಸಹ ಪ್ರಾಧ್ಯಾಪಕರು ೦೭2 ೦2 - 

“| ಸೊಕ್ಷಜೀವಲಾಸ ವಿಭಾಗ ದಾತ ಸಾಧ್ಯಾಪಾಕ ಕಶ ಕತ - 

ಟ್ಯೂಟರ್‌ 047 | Os [5 

ಪ್ರಾಭ್ಯಾಪಕರು . 01, 01 ~- 

ಸಮುದಾಯ ವೈದ್ಯಶಾಸ್ತ್ರ | ಸಹ ಪ್ರಾಧ್ಯಾಪಕರು". ೦೦2- ೦೭ — 

° ವಿಭಾಗ ಸಹಾಯ ಪ್ರಾಧ್ಯಾಷಾರು ರಕ ರಕ - 

~ ಟ್ಯೂಟರ್‌ 04 [oy - 

'ಪ್ರಾಧ್ಯಾಪಕೆರು 01, 0% - 

ಸಹ ಪ್ರಾಧ್ಯಾಪಕರು 01 61 pS 

[ `ಔಷಧಶಾಸ್ತ್ರ ವಿಭಾಗ ಸಹಾಯೆಕ ಪ್ರಾಧ್ಯಾಪಕರು } ೦2. [> - 

OS | [ey ೦4 _ 

| ಪ್ರಾಥ್ಯಾಪಕರು | 01: 01 -— 

_ ಸಹ ಪ್ರಾಧ್ಯಾಪಕೆರು 1 1 - 

7 ವಿಧಿವೈದ್ಯಶಾಸ್ತ್ರ ವಿಭಾಗ ಸಫಾ ಸ್ರಾಧ್ಯಾಪಾಹ ವ್‌ — eT 
ಟ್ಯೂಟರ್‌ ೦5 ೦5 } -—. | 


22 
ಕ್ರ.ಸಂ. ವಿಭಾಗ ಪದನಾಮ ಮಂಜೂರಾದ] `ಛರ್ತಿಯಾದ ಹಿ. 
| ಹುದ್ದೆಗಳ ಸಂಖ್ಯೆ ಹುದ್ದೆಗಳ 
ಸಂಖ್ಯ | ಸಂಖ್ಯೆ 
ಪ್ರಾಧ್ಯಾಪಕರು 0೦1 [oN ~ 
ಸಹ ಪ್ರಾಧ್ಯಾಪಕರು 04 04 
3 ಸಕಲರ iL ಸಹಾಯೆಕ ಸಾನು 04 04 - 
ಟ್ಯೂಟರ್‌ 06 ೦6 ~ 
ಪ್ರಾಧ್ಯಾಪಕರು 01 01 ~- 
ಸಹ ಪ್ರಾಧ್ಯಾಪಕರು 04 ೦4 
9 ವೈದ್ಯಶಾಸ್ತ್ರ ವಿಭಾಗ ಸಹಾಯೆಕ ಪ್ರಾಧ್ಯಾಪಕರು 06 06 § 
ಸೀನಿಯರ್‌ ರೆಸಿಡೆಂದ್‌ ೦5 ೦5 ps 
ಜೂನಿಯರ್‌ ರೆಸಿಡೆಂಟ್‌ 10 10 - 
ಪ್ರಾಧ್ಯಾಪಕರು 01 01 2 
ಸೆಹೆ ಪ್ರಾಧ್ಯಾಪಕರು 083 03 re 
10 ಶಸ್ತಚಿಕಿತ್ಲಾ ವಿಭಾಗ ಸೆಹಾಯೆಕ'ಪ್ರಾಥ್ಯಾಪಕರು [ey 04 — 
ಸೀನಿಯರ್‌ ರೆಸಿಡೆಂಟ್‌ 06 ೦3 03 
ಜಾನಸರ್‌ರಸಡರವ್‌ ರಕ [= ಮಾ 
| ಪ್ರಾಧ್ಯಾಪಕರು 01 1 - 
§ sd ಸಹ ಪ್ರಾಭ್ಯಾಪೆಕರು ೦2 ೦೭ 
1 $k ಸಹಾಯೆಕೆ ಪ್ರಾಧ್ಯಾಪಕರು ೦3 08 - 
ಸೀನಿಯರ್‌ ರೆಸೆಡೆಂದ್‌ ೦8, ೦3 - 
ಜೂನಿಯರ್‌`ರೆಸಿಡೆಂದ್‌ ೦6 06 - 
ಪ್ರಾಧ್ಯಾಪಕರು 01 ~ 01 
ಮನೋರೋಗಶಾಸ ಸಈ ಸಾಿಧ್ಯಾವಕಯು 9 © KN 
12 ವಜಾ ಮ ಸಹಾಯೆಕ'ಪ್ರಾಧ್ಯಾವಕರು 01 01 - 
ಸೀನಿಯೆರ್‌ ರೆಸಿಡೆಂದ್‌ ೦೭ ೦ - 
ಜೂಸಿಯೆರ್‌ ರೆಸಿಡೆಂದ್‌ ಕಪ 01 01 
ಪ್ರಾಧ್ಯಾಪಕರು ' 01 01 - 
ಸಹ ಪ್ರಾಧ್ಯಾಪಕರು 01 01 - 
13 ಇ.ಎನ್‌.ಟ ವಿಭಾಗ " [ಸಹಾಯಕ ಪ್ರಾಧ್ಯಾಪಾ್‌ರಯ ೦೨2 ೦೭ - 
"ಸೀನಿಯರ್‌ ರೆಸಿಡೆಂಟ್‌ ೦2 ೦2 ವ 
ಜೂನಿಯರ್‌ರೆಸಿಡೆಂಬ್‌ 03 ೦3 ಈ 
ಪ್ರಾಧ್ಯಾಪಕರು 01 01 ~ 
ಸಹೆ ಪ್ರಾಧ್ಯಾಪಕರು ೦3 ೦83 - 
14 ಮಕ್ಷಳ ವಿಭಾಗ [ಸಹಾಯಕ ಪ್ರಾದ್ಯಾಪಕರು [ee ೦8 ೦೭ 
ಸೀಸಿಯೆರ್‌ ರೆಸಿಡೆಂಟ್‌ [ec ೦8 ~ 
ಜೂನಿಯೆರ್‌ ರೆಸಿಡೆಂಟ್‌ ೦6 [7 - 
ಪ್ರಾಧ್ಯಾಪಕರು 01 01 - 
ಸಹ ಪ್ರಾಧ್ಯಾಪಕರು ೦2 0೦2 - 
15 ಅರಿವಳಕಾಶಾಸ್ತ್ರ ವಿಭಾಗ | ಸೆಹಾಯೆಕ ಪ್ರಾಧ್ಯಾಪಕರು ೦5ರ ೦೮5 — 
ಸೀನಿಯೆರ್‌`ರೆಸಿಡೆಂಬ್‌ 06 ೦5 01 
ಹೂನಿಯರ್‌ ಕಸಡಂವ್‌ ಕತ 58 ದಾ 


ಡ್‌ 


ಗ 


4 ಕಸಂ. ಥಾಣೆ ಪದನಾಮ ಮೆಂಜೂರಾದ 7 ಘತೀಯಾದ ಖಾಲ 
ನ | ಹುಣ್ಣಿಗಳ ಸಂಖ್ಯೆ ಹುದ್ದೆಗಳ 
ಪಂ ಸಂಖ್ಯೆ 
ಪ್ರಾಧ್ಯಾಪಕರು 01 01 ವ 
ಸೆಹೆ ಪ್ರಾಧ್ಯಾಪಕರು 01 01 pe 
16 ಚರ್ಮರೋಗ ವಿಭಾಗ ಸೆಹಾಯಕೆ ಪ್ರಾಭ್ಯಾಪಕರು 01 01 ~ 
ಸೀನಿಯೆರ್‌ ರೌಡೆಂವ್‌ [o> 01 01 
ಜೂನಿಯರ್‌ ರೆಸಿಡೌದ್‌ ೦೭ ೦2 - 
ಪ್ರಾಧ್ಯಾಪಕರು 01 oT _ 
| | ಪಸೂತಿ ಮತ್ತು ಕ್ರೀ ರೋಗ [ನನ ಧ್ಯಾಸಕರ ಪಕ 98 ್ಞ 
17 ps ಸಹಾಯಕ ಪ್ರಾಧ್ಯಾಪಕರು ೦5 03 ೦೭ 
ಸೀನಿಯರ್‌ ರೆಸಿಡೆರಬ್‌ ೦8 ೦3 — 
ಜೂನಿಯರ್‌ ರೆಸಿಡೆಂದ್‌ ೦5 ೦2 03 
ಪ್ರಾಧ್ಯಾಪಕರು 01 01 -— 
ಸಹ ಪ್ರಾಧಾಪಕರು ೦2, 01 01 
ಕ ವಾಪಾರ ರ್‌ 3 ಕಶ 
ಸೀನಿಯರ್‌ ರೋೌಡೆಂದ್‌ ೦5ರ [> ೦3 
ಪ್ರಾಧ್ಯಾಪಕರು [ey 01 - 
ಸಹ ಪ್ರಾಧ್ಯಾಪಕರು 01 . 01 - 
19 ನೇತ್ರಚಿಕಿತ್ಸಾ ವಿಭಾಗ ಸಹಾಯೆಕೆ ಪ್ರಾಧ್ಯಾಪಕರು 01 01 - 
ಸೀನಿಯರ್‌ ರೆನಿಡೆಂದ್‌ ೦೭ [e 
K ಜೂನಿಯರ್‌ ಕಾಡರವ್ವ್‌ [ನ ರಕ 
ಪ್ರಾಧ್ಯಾಪಕರು [eX 01 ಬ 
ಸಹ ಪ್ರಾಧ್ಯಾಪಕರು 01 01 — 
೫ ಧರಾ ವಾ ರಾರ 01 01 -— 
ಜೂನಿಯರ್‌ ರೆಸಿಡೆಂದ್‌ 01 ೦1 § - 
ಪ್ರಾಧ್ಯಾಪಕರು 01 - 
ಕ್ಷಯ ಮತ್ತು ಎದರೋಗ [ಸನ ನಕರ ಸ 
21 [i ಸ £ ಸಹಾಯೆಕ ಪ್ರಾಧ್ಯಾಪಕರು 01 01 ವ 
ಸೀನಿಯರ್‌ ರೆಸಿಡೆಂಟ್‌ 01 — O1 
ಜೂನಿಯರ್‌ ರೆಸಿಡೆಂಟ್‌ [oy 01 — 


J 

A 

ಮಂಡ್ಯ ವೈಡ್ಯಕೀಯ by 
ಮಂ ಡ್ಯ. 


¥ 4 


CC 


ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಹಾಸನ ಇಲ್ಲಿಗೆ ಮಂಜೂರಾಗಿರುವ, ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಖಾಲಿ ಇ್ಲಶುವ ಟೋಧಕ ಹುದ್ದೆಗಳ 
- ವಿವರ 09.01.2020 


ಹುದ್ದೆಗಳ ವಿವರ 


ಸರ್ಕಾರದಿಂದ 
ಮಂಜೂರಾಗಿರುವ 


ಹಾಲಿ 


ಹುದ್ದೆಗಳ ಸಂಖ್ಯೆ 


ಕಾರ್ಯನಿರ್ವಹಿಸುತ್ತಿರುವ 


Statement - 01 


il ವೈ 


pe [ ಛ ಸಂಸೆ 

ವ್ಯಕ್ತಿ ಜ್ಞಾನಗಳ ಸಂಸ್ಕ. 
/ 

» ಈ Vy 


18 ೯ಶಕರ | ] 1 . 7) 
ಹಪ ಐರು ] ] 0) 
3/ವೃದ್ಯಕೀಂಯ ಅಧಿಕ್ಷಕರ } 1 NN 
SN NE: 3 7 
Statement - 02 
| 3 ಪ್ರಾಧ್ಯಾಪಕರು 21 19 2 oo 
4|ಸಹ ಪ್ರಾಧ್ಯಾಪಕರು 36 28 $8 
5|ಸಹಾಯಕ ಪ್ರಾಧ್ಯಾಪಕರು 6 55 EE. 
| 6|ಹರಿಯ ಸ್ಥಾನೀಯ ವೈದ್ಯರು 30 -26 | 4 
7|8ರಿಯ ಸ್ಥಾನೀಯ ವೈದ್ಯರು 92 | 73 19 
9 ಠವ ಮೆಡಿಕಲ್‌ ಅಫೀಸರ್‌ 3 2 
ಒಟ್ಟು 246 § 203 43 


R- 


ನಿರ್ದೇಶಕೆರು . 


pa 


CHAMARAJANAGAR INSTITUTE OF MEDICAL SCIENCES 


3 Cadre wise details of sanction posts of Group A,B,C& D employees 


ಸ ( ತ ಲ i 
| SLixo } Cadre Sanction post | Working | Vacant Remarks } 
| ; ನ GROUP-A ಹ 
EE Director y 1 A TN 
[ Professor | (3 3 postworking wider 
|, PR & Se PA 4 direct coniract 
; Tig under 
ಗ i Associate professor 3% 09 0 po Norkiis We 
L J £ direct contract 
i Assistant <4 [3 04 post working under 1 
| professorfl.ecturer ವ ie p | direct contract | 
$ | Senior Residents 33 | 09247) > RPSL voing unde 
| KS 2 ] ಕ direct contract 
H SS NEARTYD i 
6 Junior Residents 50 | 50 ) 50 post working under 
dl ಲ ಹ direct.coptract __ | 
| 7 Tutor | 30 | 40 N 30°pest working under 
| " | KE id direct contract | 
pr CMO _ 03 1 N 
i LMO 02 METER 02 | 
Chief Administrative | Audion Disinot 
10. Officer 1 ಹ I 0 Commissidnei 3s in 
ಕ if ce yy ರ pi charge of VC CAO 
1} Finance Advisor ) 1 | 
ಗ ಗ a ನ ನ ಸ 
{Total iA AR _ 
p oR y ಣಿ 
! i Deputy Nursing (- | | 
Superintendeii 2. A — 
i Medical record officer ಹ | | 
B - ET ARK | 
p NRE GROUPE y 
; Asstt. Nursing | R T 2 
f | . ಸ್ಕಿ | [0 4 
hae Superinendens Na ಎ 
2 | Accounts Superintendent | | 
13 Nursing sisters pL 27 
| | Staff nurse 7 


Ese ಸರ ತ F | 
iP Ato Director - k l AEE IRON -] 
{Librarian [ NEL NG SR 1S | 
Store keeper cum clerk | 8 ne g ವಾ 
LC HS 0S ಮಾ 


Posts sanctioned to be filled up through Out source 


lor | 
ಗ, R ರ ಹ 
| i Paramedical staff (Service | » 4 7 

contac) ಹ | 


| 

ಗ [DEO Tr. Assistant ಸ್‌ ನ ಇಳ K | 
UO Servivecontric) | RE pe 

3 | MSW (Service conizacy | ಧು ] 0 i 
[ | Stenographer (Service ಮ | 

4 0 12 . 

, contract) | ENE ES 

೨ | Group D {Lab attender |. 13 123 0 

(Service contract} ತ 

| Potal | - » | TNR 237 | 13 
| Grand Total Group A+H+C+D) 382 1 425 | 157 % 


ry 1 


As on 19-03-2020 


RTT — (GE TESTE TREE 
WS Professor ಹ 1 ರ 
Asadate Crolesset 2 2 9 
ANATOMY POO TS RE 
ಾವವವವದವವದ 
Profeseor 1 |1| 
9 TTS EN fs 
Tutor | 
ಖಿ] Professor 
| (Associate Profesor | 1 
Ty BOSH, Assistant Professor 0 |] 
NSC ST SN ERR BTR ERC 
ಷ್ಛ NEUE: EEE 2 
os p 
AE ETE RTE SS A EEN EN 
' OES 
| p p SA RE 
wf DE SE ES TU NE NS DE TK 
a EN EN NNN NE 
F 
SEED RF SER ERS EN ERT TE 
| ERS TE EN CRE ST SE TE 
| FORENSIC [Associateprofesor | 1 |0| 1 
ಪು MEDICINE [Assistantprofesor |1| 1 |0| 
| CNET TSS RT SE EE RNS PRIDE 
Ms EEN] ET CRS SR RS CO 
SN TT SN NS NN 
0 
ಮಿ SSS EET RS SEN STN EEE 
{EB CRE SE UN RN AE 
P< 7 TTT NN NN EE 
[a 
CSS RENIN NEN EN EE 
ಸ RE EC ES UES KERR SNR 
I EN EE BEE A EE 
ES TE ETN NERS EE 
Seniorhesidenti | 3 | 1 | OOOO | 2 
Protesso | 1 | 1 || 
A TT NN EN NN 
SUM [ee ES | 
i Seniorkeident |6| Oi | 1 | 4 
Junior Resident SETS NN ST 
RN NE NS NN CN SN 
ANAEST CTC ENS eS a 
werea 
| Semorksiden |3| 12 | 0 |} ; 
| Junior Resident ES SUT TERS STN SSS 
CTS RT EN NS CN 
ಗ CEST NE EN | 
“ORTHOPEDICS [Asserantbrofessos 32 |1| 0 | 
Seniorfesden 302 | 1 
lumorkedant | 60 OS |S | | 


uLNLRAL 
MEDAN 


PALMAR S 


OPHTHOMULOGY 


OERMATOLOGY 


DENTISTRY 


PSYCHIATRY 


‘18 & Chest 


[5 RADIOLOGY 


ಮ 


 Satiivcan 
- TOT 


[7 
[c) 


ಧಾ 
BBE SE 
212.14 ಪ 
ಕ| RS 
CS Fs BAN Bad 
DD ATEM 
A CEREALS 
PRES KS aS 
[aw [ow 
31518] |3 
Fad [7d = 

[oY 

[a] 

ಆ 


Pokessn 
Meal Foes 
Asst Pos 
MM Roads 
inka Reudent 
Ppp sso 

Astoctale Pues 
ALA Paden sett 
Ant Hostel | 
anu Restle 
puatesxor l 

Au te Ri Mess 
Aust I PIO oNsoF 
Seo Revultnt 
Juor Resident 
Pofessr 
Asso tate Protest 
Assistant Protossor 
Senior Resldent k 
fuior Resident 
professor — 


AssociMe Protoss 


Asbtant Professor 


Senet Resident 


Junior Resident 
MMO 
Professor 


Associate Professor 


Assistant Professor 
Senior Resilent 


Associate Professor 


Senior Resident 


Asstant Professor 


Ne 


Or Cjlojyc 
ಇ 


ulor Resident 


istant Professor 


fe 


| 

1 
! 
{ 


- | 


- 


[ee 


- Gh, Ao 3 


KOPPAL INSTITUTE OF MEDICAL SCIENCES, KOPPAL SOM 05 Ro R 
DETAILS OF TEACHING STAFF (SANCTIONED WORKING & VACANT) 
sl § Professor Asso Prof | Asst. Prof Tutor SR JR Total 
Ar WORKING WORKING a] WORKING WORKING nl WORKING lk WORKING WORKING 
Noy) PMEMenE vs vis vis vis v}s v/s y 
P|C P|C Pj§C P|C PiC P|C PAC - 
+ 
I Anatomy lk 0 022] 0 |0|3 12] 01/1 3] 0] 1 |12|0{0 0 | 01010] 0|10|9]5 | 3 
2 [Physiology [ [4 0 l r } 0 0|13]|3 0 01/3|0 2 110|0 0 01010 0 0 § ೫) 2 L I 
3 [Bio Chem al 0 0 1}1 [ 0 [0 210 2 0/|4|90 4 01010 0 |0|0|0 0 10 § 2 6 0 
4 Pharmacology IW | 0 0 |1 0 0|2|2 0 (0|3|0 2 110|0 0 {10/0|0 9 0 7 4 2 1 
5 [Pathology 0 0153 3 0 0|13|2 0 I[s|0of0 51}0|0 0 | 0[|0/0 0 0|12|6 0 6 
— _ - el ( kt § ದ 
6 [Microbiology IT oO 0 02170 410|3|1[0]0/0[o[0|0]0 0S) 
7 [Forensic Med 0 0 |1 [ 0 0|1|1 0 10|3 0{|01|13/0/0 0 {0 010 0 |0|6 3 0 3 
Com. Med EOS OO TE ETE TT [o[o[ o {0 Ii s[oTs 
$ [Epidemic 0[0| 9 [o[olo[o Toi op ors epkreTit or A 0 
Statistician 10/0 0 0 | 0 0 0 [ 01|10 0 |0/|1|0 I 0|01[0 0 10/90 015 0 | 0 0 
9 [Gen Med 0 0 4 | 0 3|15|0 3 21010 0 0|51/|0 3 2|1010 NRE: 7 16 
— — — -] | - ಸ py 
0 Pediatrics 0 1 0|121[(0 0 2|3|2 1 0|10|0 0 |(0/|3|0 ) 2|161|0 4 2} MS 2 7 0 
1 Tuberculosis 0j0|1]o]0/[ 0 Jo TooToo o Toi [eo [Losi [ol 
2 [Dermatology 0101/90 0] 0 0|1 0 {10[10|0| 0 |0|1]0 1 101210] 0|2|5 2 2 
3 [Psvchiatry 0[0 [0 [0 ooo o[ipolorLo ToT MUI ESS INE CN ENE 3 
4 [Gen Surgery 1 0 0 | 4 4 0 0|5 0 4 | 0[0 0 0 | 5 } 311010} 0 |10|25| 7 17 
ವ F = —+ ನ್‌ T- 7 ವ 
5 fOrhopedics 1/190 0 1/2 0 113/2 1 01010 0 0|3;0 hd 2|1610 I 515 3 3 p) 
Oto- r TT 0 0 NW 3 
6 : y 1190 0 0 110 [| 010 0 011 0 2|0 0 2 6 2 
Rbinolaryngology 1 0 
7 Ophthalmology 0 0 11 0 0 |1 0 [0[0/;0|0|0 2} 0 0 1212/0] 0|[2]|7 £ 0 5 
8 |OBG | 0 P| 0 0/312 2 -1 | 0|0 0 101310 0 |3i6|0 l 51S 5 3 7 
9 [Anesthesia 0 0 13+ 0 2|5|2 | 2|10|0|0 (0|3 l 1| 510} 0 15|17]| 4 ( 11 
20 [Radiology 0 0 } 0 | 0 l | 0 010.0 I 0 0|7|0 0 71010 0 0 10 1 [0 9 | 
21 [Dental 0 l 0 0 0 | 1 0 0/10|0 0 0100 0 |0/i1|[0 [ 0 | 4 2 2 0) 
TOTAL 19111] 2 6 |35|26| 0 9 151127} 11 [13/31 0 | 13 {18/1 35] 4 9 221540] 8 |46|225| 68 | 43 [114 
22 JAMO 0|0 0 0 [ 0 0 0|0 0 01/0 0 010 0 010 0 0 5 0 0 
23 |1MO 0/0 0 010 0 0|0 0 00 0 010 0 010 0 0 2 0 0 
ic ES EN ES ES ES SS EER 13 | 18135] 4| 9 122|54] 0[ 8 [46[232| 68 (a3 [i 
—L 


